ಕರ್ನಾಟಿಕ ವಿಧಾನ ಪರಿಷತ್ತು 


) ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ : 1334 
2 ಸದಸ್ಯರಹೆಸರು : ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
3) ಉತ್ತರಿಸಬೇಕಾದ ದಿನಾಂಕ : 09-03-2022 
4 ಉತ್ತರಿಸಬೇಕಾದ ಸಜಿವರು : ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಜಿ:ವರು 
ಪ್ರಶ್ನೆ ಉತ್ತರ 


ದಕ್ಕಿಣ ಕನುಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 
ಕಳೆದ ಮೂರು ವರ್ಷಗಳಿಂದ ಸರ್ಕಾರ ದಿಂದ 
ಮೀನುಗಾರಿಕಾ ಕುಟುಂಬದವರಿಗೆ ನೀಡಲಾಗು 
ತಿರುವ ಸವಲತ್ತುಗಳು ಯಾವುವು; ಅವುಗಳ 
ಆಯ್ಕೆಯ ಮಾನದಂಡಗಳು ಯಾವವು; 
ಯೋಜನೆಯ ಸಂಪೂರ್ಣ ಮಾಹಿತಿ, 
ಸಂಪರ್ಕಿಸಬೇಕಾದ ವಿಳಾಸ ಮತ್ತು ಅವುಗಳ 
ಅರ್ಜಿಗಳ ಪ್ರತಿಯನ್ನು ಒದಗಿಸುವುದು; 


ದಕಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಳೆದ 
ಮೂರು' ವರ್ಷಗಳಿಂದ ಸರ್ಕಾರದಿಂದ ಮೀನುಗಾರಿಕೆ 
ಕುಟುಂಬದವರಿಗೆ ನೀಡಲಾಗುತ್ತಿರುವ ಸವಲತ್ತುಗಳು, 
ಅವುಗಳ ಆಯ್ಕೆಯ ಮಾನದಂಡಗಳು, ಸಂಪರ್ಕಿಸ 
ಚೇಕಾದ ವಿಳಾಸ ಮತ್ತು ಅವುಗಳ ಅರ್ಜಿಗಳ ಪ್ರತಿಗಳನ್ನು 
ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಮೀೀನುಗಾರಿಕ 
ವೃತ್ತಿಯಲ್ಲಿ ತೊಡಗಿರುವಾಗ ಮೃತರಾದ 
ಮಿೀೀನುಗಾರರ ಸಂಖ್ಯೆ ಎಷ್ಟು; ಅವರ 
ಕುಟುಂಬದವರಿಗೆ ವಿತರಿಸಲಾದ ಪರಿಹಾರ 
ಧನವೆಷ್ಟು; ಪರಿಹಾರ ಧನ ವಿತರಣೆಗೆ 
ಬಾಕಿಯಿರುವ ಪ್ರಕರಣಗಳೆಷ್ಟು; ಅಗತ್ಯ ವಾದ 
ಅನುದಾನವೆಷ್ಟು: ಯಾವ ಕಾಲಮಿತಿಯಲ್ಲಿ 
ಪರಿಹಾರಧನ ವಿತರಿಸಲಾಗುವುದು 
(ಜಿಲ್ಲಾಪಾರು, ವರ್ಷವಾರು, ತಾಲ್ಲೂಕು ವಾರು 
ಮಾಹಿತಿ ನೀಡುವುದು). 


ಕಳೆದ ಮೂರು ವರ್ಷಗಳಲ್ಲಿ ಮೀನುಗಾರಿಕೆ 
ವೃತ್ತಿಯಲ್ಲಿ ತೊಡಗಿರುವಾಗ ಮೃತರಾದ ಮೀನುಗಾರರ 
ಸಂಖ್ಯೆ ಮೃತರ ಕುಟಿಂಬದವರಿಗೆ ವಿತರಿಸಲಾದ 
ಪರಿಹಾರ ಧನದ ವಿವರಗಳನ್ನು ಅನುಬಂಧ:-2 ರಲ್ಲಿ 
ನೀಡಲಾಗಿದೆ. ಸದರಿ ಯೋಜನೆಯಡಿ ಅನುದಾನದ 
ಕೊರತೆಯಿಂದ 13 ಮರಣ ಪ್ರಕರಣಗಳಿಗೆ ಒಟ್ಟು 
ರೂ.75.00 ಲಕ್ಷಗಳು ಪರಿಹಾರ ನೀಡಲು ಬಾಕಿ ಇದ್ದು, 


ಅನುದಾನ ಬಿಡುಗಡೆಯಾದ ನಂತರ ಸಕಾಲ 
ಯೋಜನೆಯಡಿ ವನಿರ್ದಿಷ್ಟಪಡಿಸಿರುವಂತೆ ವಿಗದಿತ 
ಕಾಲಾವಧಿಯೊಳಗೆ ಪರಿಹಾರ ವಿತರಣೆಗೆ 


ನಿಯಮಾನುಸಾರ ಕ್ರಮವಹಿಸಲಾಗುವುದು. 


ರಾವ ಇವಗಳಳಿ ಮೇನು ಮಾರಾಟ ದಲ್ಲಿ 
ತೊಡಗಿರುವ ಮಹಿಳೆಯರನ್ನು ಇಲಾಖೆಯಲ್ಲಿ 
ನೋಂದಾಯಿಸಲು ಕ್ರಮವಹಿಸಲಾಗಿದೆಯೆಿ; 
ಇಲಾಖೆಯಿಂದ ನೀಡಲಾದ ಸವಲತ್ತುಗಳು 
ಯಾವುವ;: ಹತ್ತಾರು ವರ್ಷಗಳಿಂದ ಒಣ 
ಮೀನು ಮತ್ತು ಹಸಿ ಮೀನು ಉದ್ದಿಮೆಯಲ್ಲಿ 
ತೊಡಗಿರುವ ಮಹಿಳೆಯರಿಗೆ ಮಾರುಕಟ್ಟೆ 


ಯನ್ನು ಒದಗಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; ಇಲಾಖೆಯಿಂದ ಕರಾವಳಿ 
ಜಿಲ್ಲೆಗಳಲ್ಲಿ ನಿರ್ನಿಸೆಲಾದ ಮೀನು 
ಮಾರುಕಟ್ಟೆಗಳ ಸಂಖ್ಯೆ ಎಷ್ಟು? 
(ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ 
ಬೀಡುವುದು). 


ಇ.ಪಿ.ಎಫ್‌. ಅಥವಾ ಇ.ಎಸ್‌.ಐ.ಸಿ.ರಲ್ಲಿ ಸದಸ್ಯರಲ್ಲದ 
ಅಸಂಘಟಿತ ವಲಯದ ಕಾರ್ಮಿಕರ ಕಲ್ಯಾಣಕ್ಕಾಗಿ 
ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ -ಶ್ರಮ್‌ 
ಪೋರ್ಟಲ್‌ ನಲ್ಲಿ ಕರಾಖಮಳಿ ಜಿಲ್ಲೆಗಳಲ್ಲಿ ಮೀನು 
ಮಾರಾಟದಲ್ಲಿ ತೊಡಗಿರುವ ಮಹಿಳೆಯರನ್ನು ಆಗಸ್ಟ್‌- 
2021 ರಿಂದ ಇಲಾಖೆಯಿಂದ ನೋಂದಾಯಿಸಲು ಕ್ರಮ 
ವಹಿಸಲಾಗಿರುತ್ತದೆ. ಇದಲ್ಲದೆ, ಮೀನು ಮಾರಾಟ ದಲ್ಲಿ 
ತೊಡಗಿರುವ ಮಹಿಳೆಯರು ಸ್ಮಳೀಯ ಮೀನುಗಾರರ 
ಸಹಕಾರ ಸಂಘಗಳಲ್ಲಿ ನೊಂದಾವಣೆಯಾಗಿರುತ್ತಾರೆ. 


ಮೀನುಗಾರಿಕೆ ಇಲಾಖೆಯು ಅನುಷ್ಠಾನ ಮಾಡು 
ತಿರುವ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ 
ಶೇ.33ರಷ್ಟು ಅನುದಾನ/ಗುರಿಗಳನ್ನು ಮೀನುಗಾರಿಕೆ 
ಯಲ್ಲಿ ತೊಡಗಿರುವ ಮಹಿಳೆಯರಿಗೆ ಮೀಸಲಿಡ 
ಲಾಗಿರುತ್ತದೆ. ಮೀನು ಮಾರಾಟದಲ್ಲಿ ತೊಡಗಿರುವ 
ಮಹಿಳೆಯರಿಗೆ ಕೈಗವಸು, ಮೇಲಂಗಿ, ತಕ್ಕಡಿ ಮತ್ತು 
ಮೀನು ಮಾರಾಟಕ್ಕಾಗಿ ಶಾಖನಿರೋಧಕ ಪೆಟ್ಟಿಗೆ, ಬುಟ್ಟಿ 
ಇತ್ಯಾದಿ ಪರಿಕರಗಳನ್ನು ನೀಡಲಾಗುತ್ತಿದೆ. ಮೀನು 
ಒಣಗಿಸುವ ಕಣವನ್ನು ನಿರ್ನಿಸಿ ಕೊಡುವುದರ ಮೂಲಕ 
ಆರೋಗ್ಯಕರ ಹಾಗೂ ಸ್ವಚ್ಚ ಪರಿಸರದಲ್ಲಿ ಮೀನನ್ನು 
ಒಣಗಿಸಿ ಹೆಚ್ಚಿನ ಬೆಲೆ ಪಡೆಯಲು ಅನುವು 


ಶಿಚಕ್ತ ಹಾಗೂ ನಾಲ್ಕು ಚಕ್ರ ವಾಹನಗಳ . ನೀದಿಗೆ 
| | | ಸಹಾಯಧನ ನೀಡಲಾಗುತ್ತಿದೆ. ಇದಲ್ಲದೆ, ತಾಜಾ ಮೀನು 
| ಹಾಗೂ ಮೀನಿನ ಪದಾರ್ಥಗಳನ್ನು ಮಾರಾಟ ಮಾಡಲು 
ಕಿಯೋಸ್ಕ್‌. 1 . ಸಂಚಾರಿ ಕಿಯೋಸ್‌ ಸ್ಮಾಪಿಸಲು 


ಇಲಾಖೆ ಸಹಯೋಗದೊಂದಿಗೆ ಸುಸಜ್ಜಿತ ಮೀನು 
ಮಾರುಕಟ್ಟೆ ನಿರ್ಮಿಸಲು ನೆರವು ನೀಡಲಾಗುತ್ತಿದೆ. 


| ಮಹಿಳಾ ಮೀನು ಮಾರಾಟಗಾರರಿಗೆ ಶೂಮ್ಯ 
ಬಡ್ಡಿದರದಲ್ಲಿ  ರೂ.50000/-ಗಳವರೆಗೆ ವಾಣಿಜ್ಯ/ 
ಗ್ರಾಮೀಣ ಬ್ಯಾಂಕುಗಳಿಂದ ಸಾಲ ಪಡೆಯಲು ಅವಕಾಶ 
ಕಲ್ಪಿಸಿದೆ. 2017-18, 2018-19ರಲ್ಲಿ ಮೀಸುಗಾರಿಳೆ 
| ಚಟುವಟಿಕೆಗಳಿಗೆ ಪಡೆದಿರುವ ಸಾಲವನ್ನು 2020-21ರಲ್ಲಿ 


| "| ಸಾಲಮನ್ನಾ ಮಾಡಿರುತ್ತದೆ. ಡಿಸೆಂಬರ್‌-2019 ರಿಂದ 
oo ಮೀನುಗಾರಿಕೆ ಚಟುವಟಿಕೆ ಗಳಿಗೆ ಆರ್ಥಿಕ ಬೆಂಬಲ 
| ನೀಡಲು ಕಿಸಾನ್‌ ಕೈಡಿಟ್‌ ಕಾರ್ಡ್‌ ನೀಡಲಾಗುತ್ತಿದೆ. 


ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಹಾಗೂ ಮಹಿಳೆಯರಿಗೆ 
ಉತ್ಪಾದಕರ ಸಂಸ್ಥೆ (೯?೦)ಗಳನ್ನು ಸ್ಥಾಪಿಸಲು 
ಸರ್ಕಾರವು ಪೋತ್ಸಾಹ ನೀಡುತ್ತಿದೆ. ಪ್ರತಿಯೊಂದು ೯P೦ 


ರಚಿಸಲು ಸರ್ಕಾರವು ಸುಮಾರು ರೂ.30.00 ಲಕ್ಷಗಳ 
ಅನುದಾನ ನೀಡುತ್ತಿದೆ. 


ಮೀನುಗಾರಿಕೆ ಸಹಕಾರ ಸಂಘಗಳಲ್ಲಿ ನೋಂದಣಿ 


ಯೋಜನೆಯಡಿ ಪರಿಹಾರ ನೀಡಲಾಗುತ್ತಿದೆ. ಸಾಮೂಹಿಕ 
ನಿಮಾ ಯೋಜನೆಯಡಿ ಹಾಗೂ ಸಂಕಷ್ಟ ಪರಿಹಾರ ವಿಧಿ 


ಮಹಿಳೆಯರಿಗೆ ಹಾಗೂ ಮೀನು ಕೃಷಿಯಲ್ಲಿ ಆಸಕ್ತಿ 
ಹೊಂದಿರುವ ಮಹಿಳೆಯರಿಗೆ ಮೀನುಗಾರಿಕೆಯ 
ಚಟುವಟಿಕೆಗಳಾದ ಸಮುದ್ರ ಪಾಚಿ ಕೃಷಿ, ಕಪ್ಪೆಚಿಪ್ಪು 
| ನೀಡಲಾಗುತ್ತಿದೆ. ವಿವಿಧ ಯೋಜನೆಗಳಡಿ ನಿರ್ಮಿಸ 


ಖಿವರಗಳನ್ನು ಅಮಬಂಧ-3ರಲ್ಲಿ ನೀಡಲಾಗಿದೆ. 


| ಮಾಡಿಕೊಡಲಾಗಿದೆ. ಮೀನು ಮಾರಾಟಕ್ಕಾಗಿ ದ್ವಚಕ, | 


ಸಹಾಯಧನ ನೀಡಲಾಗುತ್ತಿದೆ. ಹಾಗೆಯೇ ಮೀಮುಗಾದಿಜೆ | 


ಸರ್ಕಾರವು ಬೆಳೆ ಸಾಲ ಮನ್ನಾ ಮಾದರಿಯಲ್ಲಿ | 


ಮೀನುಗಾರಿಕೆ ಮಹಿಳೆಯರು ತಯಾರಿಸಿರುವ ಮೀವಿನ ! 


ಹೆಚ್ಚಿನ ಆದಾಯ ಪಡೆಯಲು ಅಮೃತ್‌ ಮೀನು! 


ಯಾದ ಮಹಿಳೆಯರಿಗೆ ಉಳಿತಾಯ ಮತ್ತು ಪರಿಹಾರ; 


ಕೃಷಿ, ಮೌಲ್ಯವರ್ಧಿತ ಮೀನು ಉತ್ಪನ್ನಗಳು ಹಾಗೂ | 
ಮೀನುಮರಿ ಪಾಲನಾ ವಿಷಯಗಳ ಕುರಿತು ತರಬೇತಿ | 


ಲಾಗಿರುವ ಮೀೀನು- ಮಾರುಕಟ್ಟೆಗಳ ತಾಲ್ಲೂಕುವಾರು 


ಯೋಜನೆಯಡಿ ಮೀನುಗಾರರಿಗೆ ಮೀನುಗಾರಿಕೆಯಲ್ಲಿ | 
ತೊಡಗಿರುವಾಗ ಮರಣ . ಹೊಂದಿದ ಮೀನುಗಾರರ | 
ಅವಲಂಬಿತರಿಗೆ ಹಾಗೂ ಶಾಶ್ವತ/ಭಾಗಶಃ ಅಂಗವಿಕಲ |. 
ರಾದವರಿಗೆ ಪರಿಹಾರ ನೀಡಲಾಗುತ್ತಿದೆ. ಮೀನುಗಾರ: 


ಸಂಖ್ಯ: ಪಸಂಮೀ ಇ-63 ಮಿೀೀಣಯೋ 2022 


ಸ್‌ 
ರ ) 


ಮಿೀೀಮುಣರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


KARNATAKA LEGISLATIVE COUNCIL 


Starred Question No :1334 
Name of the ML.C 
Date of Reply 


Replied by 


Wh 


: Sri Manjunath Bandari (Local Bodies Constituency) 
: 09-03-2022 
: Fisheries, Port and Inland Water Transport Minister 


Sl. 
No 


Question 


Answer 


Tn the last three years, what are the 


facilities given to fishermen families 
in Dakshina Kannada and Udupi 
District, by the government; What are 
their selection criteria; Provide 
complete information about the 
scheme, address of the office which 
may be contacted and a copy of the 


‘applications; 


The details regarding the facilities 
extended to the fishermen families of Dakshina 
Kannada and Udupi district in the last three 
years, their selection criteria, contact details of 
the concerned officers and copy of the 
applications are furnished in Annexure-l. 


b) 


What is the number of fishermen who 
have lost their life while engaging in 
fishing in the last three years; What is 
the compensation disbursed to their 
families; What are the cases pending 
for disbursement of compensation; 
What is the required amount; in what 
time frame compensation will be 
disbursed (furnish district-wise, year- 
wise, taluk-wise information). 


Number of fishermen who have lost their 
life while engaged in fishing in the last three 
years, details of compensation disbursed to the 
families of the deceased are fumished in 
Annexure-2. An amount of Rs.75.00 lakh are 
due for settling compensation for 13 death 
cases. Once the grant is released, action will be 
taken as per the time schedule indicated under 
sakala and as per norms for disbursement of 
compensation. 


19) 


Have steps been taken to register 
women engaged in fish marketing in 
coastal districts by the department; 
What are the facilities extended by the 
Department; What are the steps taken 
by the government for providing 
marketing avenues to the women 
engaged in dry fish and fresh fish 
marketing for many years; What is the 
number of fish markets constructed in 
coastal districts by the department? 
{Furnish District wise, taluk-wise 
information). 


For the welfare of unorganized sector 
workers who are not members of EPF or ESIC 
the Ministry of Labour and Employment has 
created “e-shram” portal wherein the Fisheries 
Department has registered the women from the 
coastal districts who are engaged in marketing | 
from August 2021. Further, women engaged in 
fish marketing are registered in local fishermen 
co-operative societies. 


In all the schemes implemented by the 
Fisheries Department, 33% of the grants / 
targets are earmarked for women engaged in 
fisheries. Women engaged in fish marketing 
| are being given 100% financial assistance to 
| purchase ice boxes, baskets, gloves, aprons, 
weighing scales and other items for marketing. 
of fish. Fish drying yard has been constructed: 
i to provide a healthy and clean environment for 


7 drying of fish which will fetch higher prices. In | 


addition to this, financial assistance is provide. 


wheelers, four wheelers, kiosk / mobile kiosk 
for sale of fresh fish and fish products. 
Assistance’ is also being provided fo build a 


with the Department of Fisheries. 


women fish vendors are provided loans upto 


zero interest rates. In 2020-21, on the lines of 
crop loan waiver scheme the loan availed in 
2017-18, 2018-19, for ‘fisheries activities has 
been waived. From December-2019, Kisan 
Credit card is being issued to provide financial 
support to fishing activities. The Government 


Farmer Producers’ Organization (FPO) to 
provide higher prices for fish products 
produced by the women and for generating 
higher income for women. The government is 
providing a grant of approximately Rs.30.00 
lakh for each FPO. " 


Women who. have been registered in 
Fisheries Co-operative Societies are being 
compensated under the savings cum relief 
Scheme. Under the group insurance scheme 


engaging in fishing activities are financially 
compensated. Fisherwomen and women 


fisheries activities such as seaweed cultivation, 
bivalve culture, value added fish products and 
fish seed rearing. The Department constructed 
Fish markets under various, schemes in the 


- lcoastal districts are furnished in Annexure-3. 


for the purchase of two-wheeler, three-! 


well-equipped fish market in collaboration | 


Under the interest subvension scheme, 


is encouraging the establishment of Amrit Fish | 


Ks.50,000/- from commercial / rural banks at| 


and the Distress Relief Fund Scheme fishermen | 
dependents / fisher-folk are compensated for | 
the death / permanent / partial disability while | 


interested in fish farming are being trained in} 


No. AHF E-63 FSFS 2022 


Mifiister for isheries, 
Ports and Inland Water Transport 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಮಂಜುವಾಥ್‌ ಭಂಡಾರಿ (ಸ್ನ್ಥಳೀಯ 


ಸಂಸ್ಥೆಗಳ ಕ್ಷೇತ) ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1334ಕೆ, 


ಅನುಬಂಧ- 01 | 
ಮೀನುಗಾರಿಕ ಅಭಿವೃದ್ಧಿ ಸರ್ಕಾರ ತಂದಿರುವ ಯೋಜನೆಗಳ ವಿವರ (ಪ್ರಶ್ನ ಸಂಃ 1334) 
ಯೋಜನಯ ಹಸದೆ 
ಜೆಲ್ಲಾಪಂಚಾಯತ್‌ ಬ 


ಒಳವಾಡು ಮೀನುಗಾರಿಕೆ (ಒಳನಾಡು 
ಮೀನು ಉತ್ಪಾದನೆ) 


ಹಿ 


ಕೈಷಿ ಮಾಡಿದವರಿಗೆ ನಿಯಮಾನುಸಾರ 


ಸಹಾಯಧನ ನೀಡುವುದು. 


(ಒಳನಾಡು ಮೀನುಗಾರಿಕ ಅಭಿ: ೈದ್ಧಿ 
ಸಹಾಯ) ವಿಶೇಷ ಘಟಕ 
ಯೋಜನೆಯಡಿ SSCP 
ಫಲಾನುಭವಿಗಳಿಗೆ ಕಿಟ್‌ ವಿತರಣೆ 


ಕಿಟ್‌ ವಿತರಣೆ (ರೂ. 10000.00 ಮೊತ್ತದ 
ಕಿಟ್‌) 


(ಒಳವಾಡು ಮೀನುಗಾರಿಕೆ ಅಭಿವೃದ್ಧಿ; 
ಸಹಾಯ) ಗಿರಿಜನ ಉಪ 
ಯೋಜನೆಯಡಿ TSP 
ಫಲಾನುಭವಿಗಳಿಗೆ ಕಿಟ್‌ ವಿತರಣೆ 


ಪರಿಶಿಷ್ಟ ಪಂಗಡದ ಮೀನುಗಾರರಿಗೆ 
ಉಚಿತ ಕಿಟ್‌ ವಿತರಣೆ (ರೂ. 10000.00 
ಮೊತ್ತದ ಕಿಟ್‌) 


ಮೀನು ಮಾರುಕೆಟ್ಟಿ ಯೋಜನೆಯಡಿ 
ಮೀನು ಮಾರಾಟ ವ್ಯವಸ್ಥೆಗೆ ವಾಹನ 
ಖರೀದಿಗಾಗಿ ಸಹಾಯ 


ಮಾರುಕಟ್ಟೆಯಿಂದ ತಾಜಾ ಮೀನು 
ಮಾರಾಟಕ್ಕೆ ಬಳಸುವ ವಾಹನ ಖರೀದಿಗೆ 
ಸಹಾಯ 


ರಾಜ್ಯವ: ಯ ಯೋಜನಿಗಳು: 
ವಿಶಾಷೆ ಘಟಕ ಯೋಜನೆಯಡಿ ವಿಶೇಷ ಘಟಕ ಯೋಜನೆಯಡಿ 


ಸಾಂಪ್ರದಾಯಿಕ ಮೀನುಗಾರರಿಗೆ ಸಾಂಪ್ರದಾಯಿಕ ಮೀನುಗಾರರಿಗೆ ಶೇ. 90% 
ಸಹಾಯಧನದೊಂದಿಗೆ ಗರಿಷ್ಠ 
ಮಿತಿಗೊಳಪಟ್ಟು ಎಫ್‌.ಆರ್‌.ಪಿ. ದೋಣಿ, 


ಇಂಜಿನ್‌ ಮತ್ತು ಬಲೆ ವಿತರಣೆ (3,60 ಲಕ್ಷ) 


ಎಫ್‌.ಆರ್‌.ಪಿ. ದೋಣಿ ವಿತರಣೆ 


CEN 
ನಗಳು: " 


ಸ್ಥಂತ ಒಮೀನಿನಲ್ಲ ಮೀನು ಕೃಷಿ ಕೊಳೆ ನಿರ್ಮಿಸಿಕೊಂಡು. ಮೀನು 
ಕೃಷಿ ಕೈಗೊಂಡಿರಬೇಕು. ಪೇಪರ್‌ ಪ್ರಕಟಣೆ ನೀಡಿ ಅರ್ಜಿ. ಆಹ್ಞಾದಿಸಿ 
ಜಿಲ್ಲಾ ಪಂಚಾಯತ್‌ನಿಂದ ಅನುಖೋಡಹನೆ ಪಡೆದು ಯೊಃ 


ಅನುಷ್ಠಾನಗೊಳಿಸಲಾಗುತ್ತಿದೆ. 


ಪಕನಷ್ಠ ಸತ ನಾನಾಗ ಪಾತ್ರ 
ಮೀನುಗಾರರಾಗಿರಬೇಕು/ಮೀನುಗಾರಿಕೆ ವ್ಯ; 
ಮೀನುಗಾರಿಕೆ ಸಹಕಾರಿ ಸಂಘದ ಸದಸ್ಯತ್ವ 
ನೀಡಲಾಗುವುದು. ಜಿಲ್ಲಾ ಪಂಚಾಯತ್‌ ಅ 
ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. 


ತ್ತಿ ಕೈಗೊಂಡಿರಬೇಕು. 
೧ ಆದತೆ 


ಹೊಂದಿದ್ದಲ್ಲಿ ಆಧ್ಯತೆ 
ನುಮೋದನೆ ಪಡೆದು 


ಪರಿಕಷ್ಟ ಸಂಗಡವ್‌ಘರಾನಾಧನಗಾಗ ಪ್ರಾ 

ಮೀನುಗಾರರಾಗಿರಬೇಕು/ಮೀನುಗಾರಿಕೆ ವೃತ್ತಿ ಕೈಗೊಂದಿರಬೇಕು 
ಮೀಮಗಾರಿಕೆ ಸಹಕಾರಿ ಸಂಘದ ಸದಸ್ಯತ್ವ ಹೊಂದಿದ್ದಲ್ಲಿ ಅಧ್ಯತೆ 
ನೀಡಲಾಗುವುದು. ಜಿಲ್ಲಾ ಪಂಚಾಯತ್‌ ಅನುಮೋದನೆ ಪಡೆದು 
ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಮೀನು ಮಾರಾಟ ಮಾಡುತ್ತಿದ್ದು ಮಾರಾಟ ವ್ಯವಸ್ಥೆಯಲ್ಲಿದ್ದು. 


ಹೊಂದಿದ್ದಲ್ಲಿ ಅಧ್ಯತೆ ನೀಡಲಾಗುವುದು. ಇತ್ತೀಚೆಗೆ ವಾಹನ 
ಖರೀದಿಸಿದ್ದು, ವಾಹನ ನೋಂದಣಿಯಾಗಿರಬೇಕು. ಈಲ್ಲಾ 
ಪಂಜಾಯತ್‌ ಅನುಮೋದನೆ ಪಡೆದು ಯೋಜನೆ 
ಅನುಷ್ಠಾನಗೊಳಿಸಲಾಗುತ್ತಿದೆ, 


ಪರಿಶಿಷ್ಠ ಜಾತಿಯ ಸಾಂಪ್ರದಾಯಿಕ ಮೀನುಗಾರರಾಗಿದ್ದು, ಮಾನ್ಯ 
ಶಾಸಕರ ಆಯ್ಕೆ ಸಮಿತಿಯಲ್ಲಿ ಅರ್ಜ ಸಲ್ಲಿಸಿ. ಆಯ್ಕೆ ಮಾಡಿ 
ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಸಮಗಾರ ; 5 ಮತ್ತ 'ಮನುಗಾಕಕಿ 
ಹೊಂದಿದವರಿಗೆ ಆಧ್ಯತೆ ನೀಡಲಾಗುತ್ತದೆ. 


ಪಡಿದಿರತಕ್ಕದ್ದು 
2.ಖಾಸಗಿ ಮೀನುಕೃಷಿಕರು ಸ್ವಂತ ಕೊಳ ಅಥವಾ ಪಂಜರ 
ಹೊಂದಿರಬೇಕು 


3.ಅಧಿಕೃತ ಸರಬರಾಜುದಾರರಿಂದ ಮೀನುಮರಿ ಮತ್ತು ಆಹಾರವನ್ನು | 
ಖರೀದಿಸಬೇಕು 


po 


[ 


& 
ಳು 
) 
8 
ಚ 
Oo 
Fl 
a 
fe 
2 
[41 
gf 


: ಪಡಿದಿರತಕ್ಕದ್ದು 


ಆಯ್ಕೆಯ ಮಾನದಂಡ 


i 
% 
FS 
ki 
Fg 
3 
t 
ft} 
ನ 
(4 
Y 
pw 
CL 
pS 
ಈ 


ಸ್ಪಂತ ನಿವೇಶನ. ಜೊ: 
ಕ್ಯ ಲಾನುಭವಿಯು ' ಸ್ಕಳೀಯ ಮೀನುಗಾರರ ಸಹಕಾರ 7 
ದಸ್ಯನಾಗಿರಬೇಕು. ಇಲ್ಲದಿದ್ದಲ್ಲಿ ಕಳೆದ ಮೂರು ವರ್ಷಗಳಿಂದ 
ನೀನುಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಸಂಬಂಧಿಸಿದ ಮೀನುಗಾರಿಕೆ 
ಸಹಾಯಕ ನಿರ್ದೇಶಕರು (ಶ್ರೇಣಿ-2) ದೃಢೀಕರಿಸಬೇಕು. 

5) ಫಲಾನುಭವಿಯು ಸರ್ಕಾರದ ಇತರೆ ವಸತಿ ಯೋಜನೆಯಡಿ 
ಸೌಲಭ್ಯವನ್ನು ಪಡೆದಿರಬಾರದು. ಈ ಬಗ್ಗೆ ಸಂಬಂಧಪಟ್ಟ 
ಪಂಚಾಯಿತಿ. ಮುನಿಸಿಪಾಲಿಟಿ ನಗರ ಸಬೆ ಮುಂತಾದ ಸಂ 
ದೃಢೀಕರಣ ಹೊಂದಿರತಕ್ಕದ್ದು. 


6) ಫಲಾನುಭವಿಯು ಆರ್ಥಿಕವಾಗಿ ಹಿಂದುಳಿದವರಾಗಿರತಕ್ಕದ್ದು. 


(3 
). 
SS 
್ಗ 
4 
y 


ಥ 


US 
eH 


fd 
[ 


p 


ಮೀನುಗಾರಿಕಗ ಪೂರಕವಾದ ಚಟುವಟಿಕೆಗಳ 
ನೊೋಗಜನೆಯಡಿ ನೋಂದಾವಣೆಗೊಂಡಿರಬೇಕು 


ಮೀನುಗಾರರು ಮೀನುಗಾರಿಕೆಯ: 
ಅಪಘಡಗಳಿಂದ ಪ್ರಾಣ ಕಳೆದುಕೊಂಡಲ್ಲಿ ಮೃತರ ವಾರಸುದಾರರಿಗೆ 
ರೂ. 6.00 ಲಕ್ಷಗಳಲ್ಲಿ ಪರಿಹಾರ ನೀಡಲಾಗುವುದು ಹಾಗೂ 
ಆಂಗವಿಕಲರಾದಲ್ಲಿ, ಗಾಯಗೊಂಡು ಚಿಕಿತ್ಸೆ ಪಡೆದಲ್ಲಿ, ಮೀನುಗಾರಿಕೆ 
ಸಲಕರಣೆ;ಸ್ವತ್ತು ಹಾನಿಯಾದಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಪ್ರಸ್ತಾವನೆ 
ಇಲಾಖೆಗೆ ಸ್ತೀಕೃತವಾದಲ್ಲಿ ಮಾನ್ಯ ಮೀನುಗಾರಿಕೆ ಸಚಿವರ 
ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾದ ಕರ್ನಾಟಕ ರಾಜ್ಯ ಮೀನುಗಾರರ ಸಂಕಷ್ಟ 
ಪರಿಹಾರ ನಿಧಿಯಿಂದ ಪ್ರಕರಣ ಅನುಸರಿಸಿ ರೂ..00 ಲಕ್ಷದಿಂದ 
ರೂ.3.00 ಲಕ್ಷಗಳು ಪರಿಹಾರ ನೀಡಲಾಗುತ್ತಿದೆ, 


ಫಲಾನುಭವಿಗಳು ಸಹಾ 


ಧವ 


2.ಖಾಸಗಿ ಮೀನುಕೃಷಿಕರು ಸ್ವಂತ ಕೊಳ ಆಥವಾ ಪಂಜರ 
ಹೊಂದಿರಬೇಕು . 

3ಿ.ಆಧಿಕೃತ ಸರಬರಾಜುದಾರರಿಂಡ ಮೀನುಮರಿ ಮತ್ತು ಆಹಾರವನ್ನು 
ಏರೀದಿಸಬೇಕು 


To ಹ್‌ ಜನೆ ವವರ ಆಯ್ಕೆಯ ಮಾನದಂಡ 


— ಕನ್ಯ ಬಕ್ಕದರರಕ್ಷ್‌ ವಹ 
ಮಹಿಳೆಯರಿಗೆ ಗರಿಷ್ಠ 0.50 ಲಕ್ಷ ಬ್ಯಾಂಕ್‌ 
ಸಾಲ ನೀಡಲಾಗುವುದು. 1.ಫಲಾನುಭವಿಯು ಮೀನುಗಾರಿಕೆ ಚಟುವಟಿಕೆಯಲ್ಲಿ ತೊಡಗಿರಬೇಕು. 
2.ಗರಿಷ್ಟ ರೂ. 50.000 ಸಾಲದ ಮೊತ್ತಕ್ಕೆ ಮಾತ್ರಿ ಏನ್ವಬಿಸುತ್ತಿೆ. 
3. ಫಲಾನುಭವಿಗಳು 24 ತಿಂಗಳ ಅವಧಿಯಲ್ಲಿ ಸಾಲವನ್ನು 
9 ಸಂಪೂರ್ಣ ಮರುಪಾವತಿ ಮಾಡಿರಬೇಕು. 
4. ವಾಣಿಜ್ಯ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಮೂಲಕ 
ಪಡೆದಿರುವ ಸಾಲದ ಮೇಲಿನ ೭ ಬಡ್ಡಿಗೆ ಅನ್ವಯಿಸುವುದು 
ಮಂಜುಗದ್ಗ ಘಟಕಗಳಿಗೆ ವಿದ್ಯುತ್‌ 'ಮಂಜುಗಡ್ಡ ಉತ್ಪಾದನೆಗಾಗಿ ಬಳಸುವ ” 
ಸಹಾಯಧನ . |ನಿದ್ಯುತ್‌ ಮೇಲಿನ ಸಹಾಯಧನ ಪ್ರತಿ [ಜ್ಯ ಬಯ್ರೋಜನೆಯಡಿ ಕರಾವಳಿ ಬೆಳೆಗಳಲ್ಲಿ : 
10 ಯುನಿಟ್‌ಗೆ 175 ರೂ ರಂತೆ ವಾರ್ಷಿಕ, ಮಂಜುಗಡ್ಡೆಯನ್ನು ಉತ್ಪಾದಿಸುವ ಎಲ್ಲಾ 
ಗರಿಷ್ಠ ರೂ. 300 ಲಕ್ಷದವರೆಗೂ ಸಹಾಯಧನವನ್ನು ನೀಡಲಾಗುತಿದೆ. 
ನಿಯಮಾನುಸಾರ ಸಹಾಯಧನ . ಜ್‌ 
ನೀಡಬಹುದಾಗಿದೆ. 
ಪ್ರಧಾನ ಮಂತ್ರಿ ಮತ್ತಸಂಪದ ುಂದಿನ 05 ವರ್ಷಗಳಲ್ಲ (2020-21 
ಯೋಜನೆ ರಿಂದ 2024-25 ರವರೆಗೂ) ಸುಸ್ಸಿರ 
' ಮೀನುಗಾರಿಕೆ, ಆಧುನೀಕರಣ, ಉತ್ಪಾದನೆ 
ಮತ್ತು ಉತ್ಪಾದನೆ ನಂತರದ ನಿರ್ವಹಣೆ 
i . ಉತ್ತಮಗೊಳಿಸಿ ಮೀನು ಉತ್ಪನ್ನ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ನಿಯಮಾವಳಗ 
ಉತ್ತನ್ನಗಳ ಮಾರಾಟ ಹಾಗೂ ರಫ್ತು ಅನುಸರಿಸಲಾಗುವುದು. 
ಹೆಚ್ಚಿಸುವ ಕುರಿತಾಗಿ ಹಲವಾರು ಯೋಜನೆ 
ಹಮ್ಮಿಕೊಂಡಿದೆ. 
ಸಾಂಪ್ರದಾಯಿ ೧ೀಣಗಳಗ ಪಡಿತರ R 
ಸಾಂಪ್ರದಾಯಕ ದೋಣಿಗಳಿಗೆ ಸಂದ 300 ಲಪ MK ಯನ್ನು ಈ ಯೋಜನಂಬಡಿ ಕರಾವಳಿ ಜಿಲ್ಲೆಗಳಲ್ಲಿ ನೋಂದಣಿಯಾಗಿರುವ 
12 Je ಮೆಎ ಣೆ ಸರಬರಾಜು ಸರಬರಾಜು ಮಾಡಲು Wis. ಇ |ಹಾಗೂ ಲೈಸೆನ್ಸ್‌ ಪಡೆದ ಎಲ್ಲಾ ಮೋಟರೀಕೃತ ಮೀನುಗಾರಿಕೆ ನಾಡ 
ಣಿ ಕಶಿಸಲಾಗಿದೆ - ದೋಣಿಗಳಿಗೆ ಪಡಿತರ ದರದಲ್ಲಿ ಸೀಮೆಎಣ್ಣೆ ಸರಬರಾಜು 
೬ ' ಮಾಡಲಾಗುತ್ತಿದೆ. 


ಮೀನುಗಾರಿಕ ದೋಣಿಗಳಿಗೆ ಡೀಸಲ್‌ |ಯಾಂತ್ರಿಕೃತ ಮೀನುಗಾರಿಕೆ ದೋಣಿಗಳು 

ಮಾರಾಟ ತೆರಿಗೆ ಮರುಪಾವತಿ ಬಳಸುವ ಡೀಸೆಲ್‌ ಮೇಲಿನ ರಾಜ್ಯ 
ಮಾರಾಟ ಕರಕ್ಕೆ ಸಮನಾದ ಮೊತ್ತವನ್ನು 
ಸಹಾಯದನವಾಗಿ ದೋಣಿಗಳ ಮಾಲೀಕರ 
ಬ್ಯಾಂಕ್‌ ಖಾತೆಗೆ ನೇರವಾಗಿ ಬಿಡುಗಡೆ ಈ ಯೋಜನೆಯಡಿ ಕರಾವಳಿ ಜಿಲ್ಲೆಗಳಲ್ಲಿ ನೋಂದಣಿಯಾಗಿರುವ 


ಮಾಡುವುದು ಯೋಜನೆ ಉದ್ದೇಶಪ್ರಸ್ತ್ರತ [ಹಾಗೂ ಲೈಸೆನ್ಸ್‌ ಪಡೆದ ಎಲ್ಲಾ ಯಾಂತ್ರೀಕೃತ ಮೀನುಗಾರಿಕೆ 
13 ರಾಜ್ಯ ಮಾರಾಟಕರ ರಹಿತ ದರದಲ್ಲಿ ದೋಣಿಗಳಿಗೆ ಡೀಸೆಲ್‌ ಮೇಲಿನ ರಾಜ್ಯ ಮಾರಾಟ ತೆರಿಗೆಯನು 
ನೇರವಾಗಿ ಮೀನುಗಾರಿಕೆ ದೋಣಿಗಳಿಗೆ ಮರುಪಾವತಿ ಮಾಡಲಾಗುತ್ತಿದೆ. 

ಡಿಸೇಲ್‌ ಪೂರೈಕೆಮಾಡಲಾಗುತ್ತಿದೆ. 


ಹುಚ್ಚನ ಮಾಹಿತಿಗಾಗಿ ಈ ಕಳಗಿನವರನ್ನು ಸಂ: ಗವನಹಷ 


ಮೀನುಗಾರಿಕ ಜಂಟ ನಿರ್ದೇಶಕರು, 
ಮೀನುಗಾರಿಕಾ ಬಂದರು, ಮಲ್ಪೆ. 
ಉಡುಪಿ ಜಿಲ್ಲೆ - $76108 

1 ದೂರವಾಣಿ . :0820- 
2537044(ಕಛೇರಿ), 


ಮೀನುಗಾರಿಕಾ ಜಂಟಿನಿರ್ದಶಕರು. 
ಮೀನುಗಾರಿಕಾ ಮಾಹಿತಿ ಕೇಂದ್ರ ಕಡ 
ಒಂದನೇ ಮಹಡಿ, ಬಂದರು. 
ಮಂಗಳೂರು - 575 001. ದೂರವಾಣಿ 
ಸಂಖ್ಯೆ : 2425680 (ಕಛೇಲ) 


ಬ 


ಲ್‌ ಪ್ರಕಟಣಿ ನೀಡಿ ಅರ್ಚಿ ಆಹ್ವಾನಿಸಲಾಗುವುದು, . 


. £2 PY 

BL 3 HM 

& ೫ = ಬಿ ಪಾಠ 
[= pS we ಬ [= uo 
ಅಭ Ma Pe Sm 
1 KA HS ತ 
NS & } hp © 
SAT 8 3 
Qn Mun Gp 8 8 & ಎ 
ay ೫ “HG 
K 3 - GE [ ಇ 2p 
5 BBR 4 Bh" 
4 CRS i H-S 
A Bug g §EGE 
ಜಬ Ee ಬ್ರ [SR 
ಸಾಟಿ 50S [44 x50 
RTE 2 ಡಿಸ 

IN 

\ 2 KN 

4 ' Fy Dn 

[4 | ww ಬಿ 

p ಎ ke] [3 
೫ನ Kl [eR 
ES 0 ಜ ಏ &ವ 
ಥ್ರ 3 » BH MW = ೫ 
K Ra 4 (ES CN Kd 
ಪಿ KN) pS Ce ತ್ರ 

ಔರ Bn ಐ ನವಿ 2 
ಛಿ ಕ್ಸ ks ೧ನೆ KP 
Fe Ly [oN [ ನ ಪ್ತ 
WHET ho ಸಿ ಳು = ೧ 
Peppy BGS PS ಣ್‌ 
BE ಗ = : [Rd 
aR [a = Kg N 
BS Ae NN ( ಔಷ 
BaF en p *3 
RAE arn id ಟಿ 

p Ky ಲ pS NS 


HB 


pS ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ 
ಸಂಸ್ಥೆಗಳ ಕೇತು) ಇವರ ಚುಕೆ, ಗುರುತಿನ ಪ್ರಶ್ನೆ ಸಂಖ್ಯೆ 1334 8, 


ಅನುಬಂಧ-02 


ಕಳೆದ ಮೂರು ವರ್ಷಗಳಲ್ಲಿ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿರುವಾಗ ಮೃತರಾದ ಮೀನುಗಾರರ ಸಂಖ್ಯೆ: ಮೃತರ ಕುಟುಂಬದವರಿಗೆ | 


| 
ವಿತರಿಸಲಾದ ಪರಿಹಾರ ಧನದ ವಿವರ (ಪ್ರಶ್ನೆ ಸಂಖ್ದೆ:1334) 


4 (ರೂ.ಲಕ್ಷಗಳಲ್ಲಿ) 
77335 021-22 
ಜಿಲ್ಲೆ ್ಣ ಪ್ರಕರಣಗಳ 


ಉಡುಪಿ 


ಉಳ್ಳಾಲ ಸ 
ದಕ್ಷಿಣ ಕನ್ನಡ | ಎ | 200 | 1 [30[ 2 [120 0 | 000 
2 § £ 


K ಭಟ್ಕಳ 5 15.00 33.00 3 

ಉತ್ತರ ಕನ್ನಡ |__| 3300] 
- ಕುಮಟಾ 4 8.00 120 | 4 20.00 30.00 
ಅಂಕೋಲಾ 3 5.00 3 9.00 4 20.00 5 30.00 
ಹೊನ್ನವರ 4 12.00 2 12.00 2 12.00 

ಶಿವಮೊಗ 

್ಸ 1 3.00 0 | 0.00 | 0 0.00 2 12.00 
ಸ ಸಾಗರ 1 3.00 0 0.00 0 0.00 0 0.00 
” | ಶಿಕಾರಿಪುರ 1 | 300] 0 | 0.00 2 12.00 2 9.00 
ಬೆಳಗಾವಿ 1 2.00 ) 3.00 } 6.00 3 18.00 
sea Tt 


I BR 0 


"a 223.50 EE 84. 


ಮಾನ್ಯ ವಿಧಾನ ಪಠ್ರಿಷತ್ಲಿನ ಸದಸ್ಯರಾದ ಶೀ ಮಲಜುನಾದ್‌ ಭಂಡಾರಿ (ಸ್ನಳೀಯ 


ಖೊ 


೪ ಪಂಸ್ಥೆಗಳೇತು ಇ್ಹವ್ನರ್ಯಷುತೆ. ಕ್ಷುರುತಿನ ಪ್ರಶ್ನೆ ಸ೦ಖ್ಯೆ 1334 4, 


ps 
[i 


ಕರಾವಳಿ ಜಿಲೆಗಳಲ್ಲಿ ವಿವಿಧ ಯೋಜನೆಗಳಡಿ ನಿರ್ಮಿಸಲಾಗಿರುವ ಮೀನುಮಾರುಕಟ್ಟೆಗಳ ತಾಲ್ಲೂಕುವಾರು 
” ವಿವರ (ಪ್ರಶ್ನೆ ಸಂಖ್ಯೆ:1334) 


ಸಂ. ಜೆ ) ತಾಲ್ಡೂ; ಸಂಷ್ಛೆ |] 
ದಕ್ಷಿಣ ಕನ್ನಡ ಮೆಂಗಳೊರು 
KY 


7 ಹಾಡ 


ಈರ್ನಾಟಪ ಸರಕಾರ 
ಮೀನುಗಾಲಿಕೆ ಇಲಾಖೆ 


ವಿಶೇಷ ಘಟಕ ಯೋಜನೆ: ಗಿಲಜನ ಕಾಪಮಯೋಜನೆಯಡಿ ಪಾತಿದೋಣಿ ಫಟಶ_ಖಲೀದಿ/ ಖೀನುದಾಲಿಘಾ ಸಲತದಣಜೆ. 


ನಿಟ್ಟು ಸಿ ಅರ್ಜ ಪಮೂನೆ 


ಅರ್ಜದಾರರ ಹೆಸರು ಮತ್ತು ಪಾನಿ" 


' ಆರ್ಜದಾರದ ಹಾತಿ/ಉಬಜಾಡಿ ವ್‌ 4 
"(ಪಮಾಣ ಪತ್ರ ಲದ್ತ್ತಸುವುದು; 
ಆರದಾರಲಔ ಮೂನುಗಾಪತ ಯಾದ 'ಅನುಪಪ 


' ಅರ್ರದಾಲೆಲ ವಾರ್ಷಿಕ ನರಪೂವ 
ಪಡಿತರ ಜೀಣ ಪ್ರತಿ ಲಗತ್ತಿಸುವುದು.) 


ಹ ಸ ಸದಸ್ಯರಾಣಿದ್ದಲ್ಲ Res 
(ಮೀಸುಗಾಲಿಕಾ ಸಹಕಾರಿ ಪಂಫದಟ್ನ ಹೆಸರು; ಸ ಸದಸ್ಯತ್ವ ಸಂಖ್ಯೆ | 
ಮಲದ : ಏಡ್ದೆ. ಈಗನ ತಮ ಪಂಚಾಯತ್‌ ದೃಢೀಪರಣ 


ದಿನಾಂಕ: 
ಸಹಿ 


ಅರ್ಜೇದಾರರ . 


ಲಗ್ತೂಸಬೇಹಕಾದ ದಾಬಬೆಗಟು: 


ಅರ್ಜದಾರರ ಬಾವಜತ್ರ. 

ಜಾತಿ ಪ್ರಮಾಣ ಪತ್ರ 

ಪಡಿತರ ಜೀ 

ಖೀಸುಗಾಲಕೆ ಬದ್ದೆ ಮೀನುರಾಲಕಾ ಸಹಕಾಲ ಸಂಘದ ಶಿಫಾರಸ್ಸು ಪತ್ರ/ ಗ್ರಾಮ ಪಂಜಾಯತ್‌ 
ದೃಢೀಪರಣ 

5, ಈ ಫಟಪದ ಷರತ್ತು ಮತ್ತು ನಿಬಂಧನೆಗಳನ್ನು ಪಾಅಸುವ ಬೆ ೧1ಇ1೦೦/- ಮುಖಬೆನೆಯ ಛಾಷಪಾಹಾಗದ 
, ಮೇಲೆ ನೀಡಲಾದ ಪ್ರಮಾಣ ಪತ್ರ. 


ಲಬ 


ಯೋಜನೆಯ ಷರತ್ತು ಮತ್ತು ನಿಬಂಧನೆಗಳು 


ಖ್ಯಾಲಕ್‌ ಸಾಲ ಪಡೆದು ಪಾತಿದೋಣಿ ಪಟ ಬಲೀಣ/! ಮೀಸುದಾಲಕಾ ಸಲಹರಣೆ ಕಿಟ್ಟುಗಬನ್ನು ಅರ್ಜದಾರರೇ 
ಸಂಂವಿನುವುದು ಮಂಜೂರಾದ ಸಹಾಯದನವನ್ನು ನೇರವಾಗಿ ಖ್ಯಾಂಕ್‌ ಸಾಲದ ಖಾತೆಗೆ 
ತಸಲಾದುವುದು. 

೧. Kees ಘಟಕ ಖಲೀದಿ/ ಮೀಸುಗಾಲಿಕಾ ಸಲಕರಣೆ ಹಿಟ್ಟು ಬಲೀಐಸಿರುವ ಬನ; ಜಲ್ಲನ ಪ್ರತಿಯನ್ನು 
ಬ್ಯಾಂಕ್‌ನಿಂದ ದೃಢೀಷೆಲಸಿ ಸಣ್ಣಸುವುದು. 

3. ಈ ಯೋಜನೆಯಡಿ ಪಡೆದ ಪಾತಿದೊಣಿ ಫಟಪ ಐಲಂಣಿ/ ಮೀನುದಾಲಕಾ ಸಲಕರಣೆ ಕಿಟ್ಟು 5 ವಷೆದವರೆಣೆ 
ಬೇದೆಯವಲದೆ ಮಾರಾಟ ಅಥವಾ ಪರಭಾರೆ ಮಾಡುವಂತಿಲ್ಲ. 

4. ಈ ಯೋಜನೆಯಡಿ ಪಡೆದ ದೋಣಿಯನ್ನು ಮೀಸುರಾಲಿಕಾ ಚಟುಗೂಕೆದೆ ಮಾತ್ರ ಉಪಯೋನಿಸ ತಕ್ವದ್ದು. 

'5. ದೋಣಿಯನ್ನು ಮೀನುರಾಲಕಾ ಇಲಾಖೆಯಲ್ಲ ನೋಂದಾಂುಸಬೇಣು. 

6. ಮೇಲೆ ತಆಸಿದ ಯಾವುದಾದರು ಷೆರತ್ತುಗಚನ್ನು ಉಲ್ಲಂಫಿಸಿದಲ್ಲ ಸಹಾಯಧನದ ಮೊತ್ತವನ್ನು ; ವಸೂಲು 
ಮಾಡಬಾಗುವುದು. 


\ 

ಸಾನು ಈ ಅರ್ಜಯಲ್ಲ ಸಣ್ಣಸಿರುವ ಎಲ್ಲಾ ಮಾಹಿತಿಗಟು' ಸತ್ಯವಾಣರುತ್ತದೆ ಹಾಗೂ ಈ 
ಯೋಜನೆಯ ಎಲ್ಲಾ ಷರತ್ತು ಮತ್ತು ನಿಬಂಧನೆಗಜಣೆ ಬದ್ಧನಾಣರುತ್ತೇನೆ ಮತ್ತು ಈ ಹಿಂದೆ ಬೀನುದಾಲಕಾ 
ಇಲಾಖೆಯಿಂದ ಈ ಯೋಜನೆಯಣ ಯಾವುದೇ ಸಹಾಂಧಸ ಪಡೆಣರುವಿಲ್ಲವೆಂದು ಈ ಮೂಲಪ 
ಪ್ರಮಾಣಿಜಲಸುತ್ತೇನೆ. 


ವಿನಾಂಹ: ಅರ್ಜದಾರರ 


ಈ 


ಖೀನುಗಾರಿಪಾ ಸಹಾಯಕ ನಿರ್ದೇಶಕರು 'ಶೇಣಿ-2) ಇವರ ದೃಢೀಹರಣ 


ಅರ್ಜದಾರರು ಸಣ್ತಕಿರುವ ದಾಖಬೆಗಚನ್ನು ಪಲಶೀಅಸಲಾಲತು. ಸದ್ರಿ ಅರ್ಜದಾರರು ವಿಶೇಷ ಫಟಕ 
ಜವೆ] ಅಲಜವ ಉಪಯೊಯನೆಯದಿ ಪಾತಿದೊೊಂತ ಸಬ 2 ಸುಖ್‌ 


$5 ಮಂದೆ 


ಇಲಂಲಿಸಯಉ ಸಹಾಂಯದಸ್‌ ಪಡೆಯು ಇರ್ಜವರುವುದಲಂಗ ಸಟ್ರ 
ಮಾಡಬಹುದಾಗಿದೆ. 


ಐನಾಂಕ: ಮೀನುಗಾಲಿಪಾ ಷಹಾಂಪ ನಿರ್ದೇಶಹದು 
(ಪ್ರೇಣಿ-2} ಉಡುಹಿ/ತುಂದಾಪುರ /ಹಾರ್ಹಚ 


ಹರ್ನಾಟತಕ ಪರಹಾರ 
ಮೀಮುಣಾಲಿಪೆ ಇಲಾಖೆ 


ವಿಶೇಷ ಪಟಕ ಯೊಜನೆ /೧ಿಲಿಜನ ಉಪಯೋಜನೆಯಡಿ ಕರಾನಜ ಖೀನುಗಾರಲಿರೆ ್ಜRP ಎಲ್ಲೆಟ್‌ ದೋಣಿ, ಬಲೆ 
ಮತ್ತು 0BM ಇಂಜನ್‌ ಐಥೀದಿನಲು ಪಹಾಯಧನಕ್ಷೆ ಅರ್ಜ ನಮೂನೆ 


, ಕರ್ಜದಾರರ ಭಾವಜಿತ್ರ 


ಶ್ರಿ ಕಾ ತಂದೆ ಕವಾನಾದ 
6-92-1 ಗುರುದೀಪ, ಸುಜಾತ ಹೋಟೇಲ್‌ 
" ಹತ್ತಿರ ತೊಟ್ಟಂ, ಉಡುಪಿ-576108 


ಸ್‌ ವರ್ಷದಂದ'ಮಾಷಗಾರ್‌ 
, ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ. 


“ANAT ರ್‌ 


0 | FRPE ದೊಂಣಿಂು: ಉದ್ದ ಮತ್ತ ಬೆಲೆಯ ದರಬಣ್ಣ 
i! | 2 0BMeosಿನ್‌ ನ ಔೌರರ ಪಟ್ಟಿ 
[| 3 ಮೀನುಗಾಲಜೆ ಐಬೆಯ ವಿವರ ಮತ್ತು ದರ ಸಣ್ಣ 
ಹಿಟ್ಟು ಘಟಿಜಿ ಪಟ್ಟ H 
| RP ade ಲೊಣಿ, ಬಲೆ ಪತ್ತು" OBMa: ಖಲೀಧಿದಾಣ ಸಾಲ ಸಾಲ TT - 
4 


pe ಸನ್ನದು (ಸಮದ ಠದೇಶ 


ಲಗ್ರೊಸಖೇಕಾದ ದಾಖಲೆಗಚು: 


[S 


mm N 


pal 


x 


ಉ 


[) 


an 


ಉರ್ಟದಾರರ ಖಾಖಜಿತ್ರ,. 

ಹಾತಿ ಪ್ರಮಾಣ ಪತ್ತ 

ಪತರ ಜಂಟ. 

ಖೀನುಗಾಲೆಯ ಬ್ದೆ ಮೀನುಗಾರಿಕಾ ಸಹಕಾಲ ಸಂಪದ ಶಿಪಾರಸ್ಸು ಸತ್ರೆ.! ದ್ರಾಮೆ ಪಂಚಾಯಪ್‌ ದೃಡೀಕರಣ. 
ERP ಎನೆಟ್‌ ದೋಣಿ, ಬಲೆ ಮತ್ತು OBM. dಟನ್ಸು ಇಲೀಣಿಸುವ ಬಣ್ಣಿ ದರ ಸೂ. 

PRP oo್‌ಸೇತ ದೋಣಿ. ಬಲೆ ಮತ್ತು 08M ಖಲೀಲಿಣಾಂಿ ಸಾಲ ಪಡೆದುಶೊಟ್ಟುವ : 
FRP 2ನನೆಟ್‌ ದೊಂಣಿ, ಐಲೆ ಮತ್ತು ೦8M ಖಲೀವಿಸುವ ಬಲ್ಲೆ ಮೂಲ ಬಲಂ 
ಈ ಪಟಕದ ಷರತ್ತು ಮತ್ತು ಸಿಬಂದನೆಗಲಸ್ಟು ಪಾಜಸುವ ಖಣ್ದೆ ರೂ೦/- ಮುಖಬೆಲೆಯ ಛಾಪಾಕಾರದ ಮೇಲಿ 
ನಿೀಡಲಾದ ಪ್ರಮಾಣ ಪತ್ರ. 


ಜ್‌. 


ಯೋಜನೆಯ ಹರೆತ್ತು ಮತ್ತು ನಿಿಂಧನೆಗಳು 
ಸಿ ಖಂ \ 


ಸದಸ್ಯಲಿದೆ ಆದ್ಯಾತೆ ಖಿಂಡುವುದು: 

ಫ್ಯಾಂನ್‌ ನಾಲ ಪಡೆದು ೯RP ೧೮್‌ನೆಟ್‌ ದೋಣಿ, ಬಲೆ ಮತ್ತು 0. ಟನ್ನು ಅರ್ಜದಾರದೆಣ ಬಲೀಐಸುವುದು. 
ಮಂಜೂರಾದ ಸಹಾಯದನವನ್ನು ನೇರಲಾಣ ಹ್‌ ಣಾಲದ ಸಾತೆಗೆ ಪಾವಸಲಾಗುವುದು. 

ದೊಣೆ, ಬಲೆ ಮತ್ತು ಓ.೫.ಎಂ. ಖಲಾಜಿನಿರುವೆ ಬನ್ನ ಬಣ್ಣನ ಪ್ರತಿಯನ್ನು ಬ್ಯಾಂಕ್‌ನಿಂದ ದೃಢೀಪಲಸಿ ಸಲ್ರಸುವುದು. 
ಈ ಯೋಜನೆಯಡಿ ಪಡೆದ ದೋಣಿ, ಬಲೆ. ಮತ್ತು ೬.೩.ಎ೦. ರಚನ್ನು 5 ವಷದವರೆಣೆ ಬೇರೆಯವಲಿಣಿ ಮೂರಾಟ 
ಅಥವಾ ಪರಬಾದೆ ಮಾಡುವಂತಿಲ್ಲ. 

ಠೇ ಯೋಜನೆಯ ಪಡೆದ ದೋಣಿ ಹಾಗೂ ಸಲಜರಣೆಗಟನ್ನು ಖೀಸುಗಾಲಿಕಾ ಪಟುವಟಹೆಣೆ ಮಾತ್ರ ಉುರ್ಪಸೆಣೀಸ 
ತಷ್ಪದ್ದು. 

ದೋಣಿಯನ್ನು ಖಾನುದಾಲಿಕಾ ಇಲಾಖೆಯಲ್ಲ ಸೋಂದಾಂಬಸಖೇಕು. 

ಮೇಲಿ 3೬ಸಿದ ಯಾವುದಾದರು ಷರತ್ತುಗಚನ್ನು ಉಲ್ಲಂಫಿಸಿದೆಲ್ಲ ಸಹಾಯಧನದ ಮೊತ್ತವನ್ನು ವಸೂಲು 


ಪಮಾಣ ಚಿತ್ತ 


ಮೋಸಿನಿಗಟೆ: 


ಸಾನು ಥು ಜಇರ್ಜದಲ್ಲ Ne ಲಲ್‌ 


ಯೋಜನೆಯ ಏಲ್ಲಾ 


ೊಂಜನೆಯಡ 


ಅರ್ಜದಾರರು ಸಣ್ತನಿರುವ ದಾಜಲೆಗಚನ್ನು ಪಲಿಶೀಅಸಲಾಂತು. ಸ್ರ ಅರ್ಜದಾರರು ವಿಶೇಷ ಪಷಟಕ 


ಯೋಜನೆಯ ಂಲಜನ ಉಪಯೋಜನೆಯಣ ಪರಾನಣ ಮೀನುಗಾರವಣೆ FRP ಐಲ್‌ನೆಟ್‌ ದೋಣಿ, ಬಲೆ ಮತ್ತು 08M 
ಖಲೀವಿಸಲು ಸಹಾಯಧನ ಪಡೆಯಲು ಅರ್ಹಲರುವುದರಿಂಡ ಸದ್ರಿ ಲ ಅಜ£ದಾರಲಿಣೆ ದೂ. 40೦ ಲಷ್ಣ ಸಹಾಯಧನ ಮಂಜೂರು 
ಮಾಡಲಹುದಾಣಜೆ 


ವಿವಾಂಕ: 


ಖೀಮಗಾಲಿಕಾ ಸಹಾಯಕ ಸಿದೇಶಕದು 


(ಪ್ರೇಣಿ-2) 


ಉಡುಪಿ/ಪುಂದಾಪುರ /[ಕಾರ್ಹಚ 


pe ಬೆ 
ಪ್ರಧಾನಮಂತ್ರಿ ಮತ್ತ್ಯಸಂಪದ ಯೋಜನೆ, (PMMSY) 
i ಅರ್ಜಿ ನಮೂನೆ | 
ಅರ್ಜಿದಾರರ ವಿವರ | 
Ls 
— | 
i | 
P 
| 
ದಿಪಾಂಕ ಅರ್ಜಿದಾರರ ಸಹಿ/- 
| ದೃಢೀಕರಣ 
NS SS nS hE ES TS ರವರು 
i ದ ಯೋಜನೆ. (PMMSY) ಯೋಜನೆಯ ಉಪಯೊಜನೆಗೆ : 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, 
ಉಡುಪಿ. 


ಸಹಾಯಧನಕ್ಕಾಗಿ ಅರ್ಜ 


'ಯೋನನ-ಈಲ್ಕು ಚಕ್ರ ವಾಹನ ವಿರೀದಿ'ಬ 


ಸ 
Ru 


ಮತ ಮಾ 


ಗ್ಗ _ 


af 


i 


ತ: 
ರರು 


ಹೆಸ 
ರರು-ಪಾಮಿದಾ 


ಸಹಕಾರ ಸಂಘ 


i i 
p 4 
H 3 


pS 
2 
೬, 


ಫಾ 
ಸಜಸ್ನರ್‌ 


-ಸ್ನ್ಪ ಸಹಾಯ ಗುಂಪಿನ 


ನಂಬ್ರ (ದೃಢೀಕರಣ ಮತ್ರ ಲಗತ್ತಿಸುವುದು) 


ಶ್ರಿಸುವುದು) 


[N 


Ky 


ಪ್ರತಿ ಲಗ 


ಉ. ನಾ ೭ 


ಹನಳಕ್ಗೆ 


ಘಾಡಿ 


ಸ - 
j A 
\ 
{ 
{ 
. | 
j k i 
| 
| | ; 
i 
i ! } : 
} ; j I 
i { . 
f | { 
j | } ‘ \ : 
| i ; | b 
H | | | k 
| i i 
\ 
i ; 
‘ H j 
i 
f f 
} H 
H 1 i 
; i 
j | 


3 kd 
ಶಿ ಲಗತ್ತಿಸುವುದು) 


ದೆ 
ಪಃ 


ಬಹಲ 


Ng 


= 


೫) 


ರಶೀದಿ ನಂಬ್ರ ದಿನಾಂಕ ಮತ್ತು ಪಾಲಿ 
(ದಾಖಲೆ 

ತನೆ ವಿ 

(ದಾಖಲೆ ಲಗತ್ತಿಸುವುದು) 


‘6 


[ರ ಸ 
2. ಪಡೆದುಕೊಂಡ ಸಾಲದ ಮೊ 


] 
2 
VE 
1.3 
ನ 
rh 
A 
YE 
is 
& 
fu 
K 


3ಸಹಾಡುವನವನ್ನು ಪಡೆಯದ ಬ್ಯಾ ಹಾಡ ಪುಸ್ಸ್‌ - 
,: ಅಧಿಕಾರ ನೀಡಲಾಗಿದೆಯೇ (ಸಾಲ ನೀಡಿರುವ ಬ್ಯಾಂಕ್‌- 
1 ಸಂಸ್ಥೆಯ ದೃಢೀಕರಣ ಏಗತಿಸುವುದು) 


ಘ p * { 
No ಬ ಸೆ Ses 


8 ಈ ಇಷು ಮೇನು`' ಬರನಿ ಮಾಡುವ 'ಇಳವಾನವ 
: ಹೆಸರು: 


ಗ 5. ನಹ” ಮೇನಾ`'ಮಾಠಾಟಿ” 'ಮಾಡುತ್ತಿರುವ' ಇತನ ಸ ' ಕಾ 
| ಹೆಸರು: ; 
! 1. ಅರ್ಜಿದಾರರು ಕ ಮೊವರು 'ಸರಾರದನವ್‌'ನ ನಾಲ್ಕು'ಚಿ ಚಕ್ರ 
ವಾಹನ ಖರೀದಿಸಿದ ಬಗ್ಗೆ ಸಹಾಯಧನ ಪಡೆದಿರುವರೇ | | 
7ಸಡದನ್ನನ್ಲ"ನವ ನ್‌ ಹಾವ Uo Ee ನ ವ 


L 
/ 


ಮೇಲಿನ ಮಾಹಿತಿಯು ಸತ್ಯವೆಂಡು ದೃಢಪಡಿಸುತ್ತೇವೆ. 


ಅರ್ಜಿಜಾರರ ಸಹಿ: 1) 


2) 
3) 
ಸ್ಥಳ: ' 
Kd 
ದಿನಾಂಕ: 
ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರ ಪಿಘಾರಸ್ತು nS , 
ಅರ್ಜಿದಾರಲಾದ ಶ್ರೀ ) ಇವರು 
ಹೊಸದಾಗಿ ಖರೀದಿಸಿರುವ ನಾಲ್ಕು ಚಕ್ರ ವಾಹನವನ್ನು ತಾಜಾ ಮೀನನ್ನು ಮಾರಾಟ ಸ್ಥಳಗಳಿಗೆ 
ತ್ನರಿತವಾಗಿ ಸಾಗಾಣಿಕೆ ಮಾಡಲು ಉಪಯೋಗಿಸುತ್ತಿದಾರೆಂದು ಸ ಮೂಲಕ ದೃಢೀಕರಿಸುತ್ತೇನೆ. ue ನಮ್ಮ ಸಂಘದ 
ಸದಸ್ಯರಾಗಿದ್ದು, ಅವರ ಸದಸ್ಯತನ ನಂಬ್ರ ಕ್ರಮವಾಗಿ ಆಗಿರುತ್ತದೆ. 
, ಸ್ಥಳ: ' ಅಧ್ಯಕ್ಷರು 
ದಿನಾಂಕ: 


ಮೀನುಗಾರಿಕಾ ಸಹಕಾರಿ ಸಂಘ 


ಸ್ಥಳೀಯ ಮೀನುಗಾರಿಕೆ ಅಧಿಕಾರಿಗಳ ಶಿಫಾ ಫಾರಸ್ತು 
ಅರ್ಜಿದಾರರು ಮೇಲೆ ಬರೆದುಕೊಟ್ಟ ಮಾಹಿತಿ ಸತ್ಯವಾಗಿದ್ದು, ಅರ್ಜಿದಾರರ ಹೊಸದಾಗಿ ಖರೀದಿಸಿರುವ ನಾಲ್ಕು ಚಕ್ರ ವಾಹನವನ್ನು 
ಮೀನು ಸಾಗಾಣಿಕೆ ಮಾಡಲು ಉಪಯೋಗಿಸುತ್ತಿದ್ದಾರೆ. ಅರ್ಜಿದಾರರಿಗೆ ಮಶ್ಚ್ಯವಾಹಿನಿ ಯೋಜನೆಯಡಿಂಯಲ್ಲಿ 


ರೂ . ಗಳನ್ನು ಸಹಾಯಧನವಾಗಿ ಮಂಜೂರು ಮಾಡಲು ಶಿಘಫಾರಸ್ತು ಮಾಡುತ್ತೇನೆ 
ಸ್ಥಳ £ ” ' 
ದಿನಾಂಕ: ' ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 


ಉಡುಪಿ, 


| 
! 
§ 
; 
j 
| 
} ) 
t § 


h 


ಬಗ್ಗೆ ಅರ್ಜಿ 


RN) 
ಖ್‌ 


ಜೆಸ್ಸಿ 


ಯಧನ ಪಡೆ 


Mag 
ಹಂತದ 


® 


} 
j 
} 
} 


ಅರ್ಜಿಬಾರರ ಸಹಿ. 


op 
ತಿಲಾಪಿಯಾ ಜಲಕೃಷಿ ನೋಂದಣಿಗಾಗಿ ಸಲ್ಲಿಸಬೇಕಾದ ಚೆಕ್‌ ಲಿಸ್ಟ್‌ (1) 
CHECKLIST FOR REGISTRATION OF TILAPIA CULTURE IN FARM PONDS 
ತ ಹಿ ಜದ 
| 
5 ನತ್ತ ಸಹ ನವ್ಯರ ನ ಮು ಗ್ರ) pe | 


; sd (Stocking density} 


12 ಕೊಳಗಳ ಒಳತೂಬು ಮತ್ತು ಹೊರತೂಬುಗಳಿಗೆ ಮೆಶ್‌ 
l ಸ್ಕೀನ್‌ ಅಳವಡಿಸಲಾಗಿದೆಯೇ- (ಹೌದು/ಇಲ್ಲ) 


eR 


| 
| 
| 
1 


| 


16 | ತಿಲಾಖಿಯಾ ಮೀನುಕೃಷಿ ಕುರಿತು ತಾಂತ್ರಿಕತೆಯನ್ನು : 
ನೀಡಿದನೀಡುವ ಸಲಹೆಗಾರರ ವಿ-- ೬ : I 
1: ' ಅರ್ಜಿದಾರರು ಕೇಂದ್ರ; ರ | 


: ಯಾವುಬಾರೊಂದು ಯೋಜ; 
; ಪಡೆದಿರುವರೇ ಆ 


ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಯವರ ಅಭಿಪ್ರಾಯ 


ಪರಿತೀಲನೆ ನಡೆಸಿದ ಅಧಿಕಾರಿಯ ಹೆಸರು ಮತ್ತು ಪದನಾಮ 


ಜಿಲ್ಲಾ ಮಟ್ಟದ ಮೀನುಗಾರಿಕೆ ಅಧಿಕಾರಯವರ ಅಭಿಪ್ರಾಯ 
i ಶಿಫಾರಸ್ತು ಮಾಡುವ ಅಧಿಕಾರಿಯ ಹೆಸರು ಮತ್ತು ಪದನಾಮ 


ವಲಯ ಮಟ್ಟದ ಮೀನುಗಾರಿಕೆ ಅಧಿಕಾರಿಯವರ ಷರಾ 


*ದಿಸಿದ ಅಧಿಕಾರಿಯವರ ಹೆಸರು ಮತ್ತು ಪದನಾಮ 


ಅನುಮ 


ಮೀನುಗಾರಿಕೆ ಇಲಾಖೆಯಿಂದ ವಸತಿರಹಿತ ಮೀನುಗಾರರಿಗೆ ವಸತಿ. ಕಲ್ಲಿಸುವ. ಬಗ್ಗೆ ಅರ್ಜಿ:-. 
KC ಪ್ರತಿಯಲ್ಲಿ ನೀಡುವುದು) 


i [ನರ್ಜಿ ಮರರ್‌ 


| 
| | ಡೂರ ವಾಣಿ ಸಂಖ್ಯೆ 
7 16ರ ಇಡ ಗಹಂಣತನದಡ ಹ - ” ್‌್‌ 
i 
[SR . i 
3; ಅಡ್ಜೆದಾರರ `'ಜಾತಿಗಗಿಪಜಾತಿ (ಪ್ರಮಾಣ ಪತ್ತ 
; | ಲಗತ್ತಿಸುವುದು) ; 
UT ' ಅರ್ಜೆದಾರರಿಗೆ ಮೀವಮಗಾಕಿತೆ/ ಮೇಧಾ" ಮೀನುಗಾರಿಕೆ ಮಿ ಮೀನುವ್ಯಾಖಾರದಲ್ಲಿ ವರ್ಷಗಳ 
! ವ್ಯಾಪಾರದಲ್ಲಿರುವ ಅನುಭವ ` ಅನುಭವ ; 


ಅರ್ಜಿದಾರರ ನಾರ ವರಮಾನ / 
! ಪಡಿತರ ಚೀಟಿ / ಆದಾಯ ಪ್ರಮಾಣ ಪತ್ರ 
| ಲಗತ್ತಿಸುವುದು) 


he 


ಪಣ 

| | ನಿವೇಶನ, ಸ್ವಂತ ಮನೆಯ ಸ್ಥಿತಿ, ಬೇರೆಯವರ 

| | ಮನೆಯಲ್ಲಿ ವಾಸ) : 

8 ತ್‌ 'ನಮೇಶನದ'ನಷರ:” ಸಾಮ - ” 
I ರ್‌. ಟಿಸಿ ಲಗತ್ತಿಸುವುದು )ಇಲ್ಲ ಸರದಿ 


ಬಗ್ಗೆ ಸ್ಥಳೀಯ ಸಂಸೆಗಳಿಂದ ಪಡೆದ ಪ್ರಮಾಣ  ಪುರಸಭೆ/ಗ್ರಾಮ ಪಂಚಾಯತ್‌ ನಿಂದ ಪಡೆದ ದೃಢೀಕರಣ 


ಪತ್ರ ಯ್‌ ಎರಿ | 
| | (ಗಂಡ ಹೆಂಡತಿ ಜಂಟ ಹೆಸರಿನಲ್ಲಿ) 0 | 
Ll Oo Oo 
ದಿನಾಂಕ: 
ಸ್ಥಳ:- 
ಅರ್ಜಿದಾರರ ಸಹಿ 


p ವ ಚೀಟಿಯ 2 
2) 
3) ಚಾರಿ ಪವ 
4 ವಿ 


5) 
6) 


ka! 


ಮಿಂದ ಗಂಡ 'ಮಶ್ಚು ಪಂ ಟಕ ಸಶಿ 
ಒಪುದಿಲ್ಲ ಹಾಗೂ ಇಬ್ಬರು ವಸತಿ ರಹಿತರಾಗಿ 
; ನಿಬಂಧನೆಗಳನ್ನು ಪಾಲಿಸುವ ಬಗ್ಗೆ ರೂ:200;- 
ಹತ್ರ 

Pn 


ಡಿ ಮನೆ ನಿರ್ಮಾಣಕ್ಕೆ ; 
ಡೆದ ದ ಡಕ ಪತ್ರ 
ಬೆಯ ಛಾಪಾ ಕಾಗದದ 


8) ಪರಸಭೆ/ಗ್ರಾಮು ಪಂಚಾಯತ್‌ ನಿಂದ ಪಡೆದ ಕಟ್ಟಡ ರಚನೆ ಪರವಾನಿಗೆ. 
9) ಬ್ಯಾಂಕ್‌ ಪಾಸ್‌ ಪುಸ್ಥಕ 
10) ಕಂದಾಯ ಪಾವತಿ ರದಿ 
11) ಜಂಟೆ ಭಾವಚತ್ರ 
2) ಚೆಕ್‌ ಬಂಧಿ ಅಥವಾ ಎಫ್‌.ಎಮ್‌ ಬಿ ನಕ್ಲಿ 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ( ಶ್ರೇಣಿ-2) ರವರ ಶಿಫಾ ಫಾರಸ್ಸು 


ಈ ಮೇಲಿನ Se ಮೀನುಗಾರಿಕೆ ವೃತ್ತಿಯವರು ಸ ವಸತಿ 'ರಹಿತರು ಎಂದು ಸಂಬಂಧಿಸಿದ 
ಮೀನುಗಾರಿಕೆ ಸಹಕಾರ ಸಂಘ ಮತ್ತು ಗ್ರಾಮ ED ರು ನೀಡಿದ ದೃಢೀಕರಣ ಆಧಾರದ ಮೇಲೆ 
ದೃಢೀಕರಿಸಿ ಸದ್ರಿಯವರಿಗೆ ಈ ಯೋಜನೆಯಡಿ ಮನೆ ನಿರ್ಮಾಣ ಮಾಡಲು ಸಹಾಯಧನ ಮಂಜೂರು 
ಮಾಡಬಹುದುವಿಂದು ದೈಢೀಕರಾಂದೆ. 

'ಸ್ಥಳ pS ನ 
ದಿನಾಂಕ :- ಮೀನುಗಾರಿಕೆ ಸಹಾಯಕ್ಕ ನಿರ್ದೇಶಕರು 
ಶ್ರೇಣಿ -2 


ಮೀನುಗಾರಿಕೆ ಇಲಾಖೆಯಿಂದ. ವಸತಿ ಕಲ್ಪಿಸುವ ಬಗ್ಗೆ ಅಭ್ಯರ್ಥಿಯ ದೃಢೀಕರಣ ಪತ್ರ 


ಅರ್ಜಿದಾರರಾದ ನಾನು ಶಿ /ಶ್ರೀಮತಿ 


ಶ್ರೀ/ಶ್ರೀಮತಿ 
ಮತ್ತು ನನ್ನ ಗಂಡ/ಹೆಂಡಶಿಯಾದ ಶ್ರೀ/ಶ್ರೀಮತಿ: 


ಗಳಾದ ನಾವು ದ ಜೃಢೀೀಕರಿಸುವುಡೇಜೆಂದರೆ, 

1) ನಮಗೆ ಸಂತ ವಸತಿ ಇರುವುದಿಲ್ಲವೆಂದು ಹಾಗೂ ಸರ್ಕಾರದ ಯಾವುದೇ ಯೋಜನೆಯಲ್ಲಿ ವಸತಿಗೆ ಸಹಾಯಧನ 
ಸೌಕರ್ಯ ಪಡೆದಿರುವುದಿಲ್ಲವೆಂದು ಪ್ರಮಾಣೀಕರಿಸುತ್ತೇನೆ. 

2) ಅರ್ಜಿಯಲ್ಲಿ ನೀಡಿರುವ ಮಾಹಿತಿ/ದಾಖಲೆಗಳು ಎಲ್ಲಾ ನಿಜವೆಂದು ದೃಢೀಕರಿಸುತ್ತೇನೆ. ಒಂದು ವೇಳೆ ಇವು 
ತಸ್ಪಾಗಿದ್ದಲ್ಲಿ ನಮಗೆ ನೀಡಿದ ವಸತಿ ಸೌಲಭ್ಯವನ್ನು ನಿಷೇಶನ ಸಹಿತ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ನಮ್ಮ ಒಪ್ಪಿಗೆ ಇರುತ್ತದೆ. 

ಸ್ಥಳ - 


ದಿನಾಂಕ:- ಅಭ್ಯರ್ಥಿಯ ಸಹಿ 


ಅಭ್ಯರ್ಥಿಯ ಗಂಡ/ಹೆಂಡತಿ ಸಹಿ 


ಗ್ರಾಮ ಪಂಚಾಯತ್‌ ನಿಂದ ದೃಢೀಕರಣ ಪತ್ರ 


Ld - ಗ್ರಾಮ ಪಂಚಾಯತ್‌ ನ ನಿವಾಸಿಗಳಾದ ಶ್ರೀ/ಶ್ರೀಮತಿ 
ಕೋಂ/ಬಿನ್‌ ಎ. ಮತ್ತು ಶ್ರೀ/ಶ್ರೀಮತಿ 


ee , ರವರಿಗೆ ಈ ಗ್ರಾಮ ಪಂಚಾಯತ್‌ನಿಂದ ಯಾವುದೇ ವಸತಿ/ಆಶ್ರಯ 
ಯೋಜನೆಯಡಿ ಸಾಲ ಯಾ ಸಹಾಯಧನ ನೀಡಿರುವುದಿಲ್ಲ. 


ಮೂಲಕ ದೃಢೀಕರಿಸಿದೆ. 
ಸ್ಥಳ: 


ಸದ್ರಿಯವರು ವಸತಿ ರಹಿತರಾಗಿರುತ್ತಾರೆ ಎಂದು ಈ 


ದಿನಾಂಕ:- ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿ 


2) ಆದಾಯ ಪ್ರಮಾಣ ಪತ್ತ(ಮೂಲ ಜತಿ) 


3) ಜಾತಿ ಪ್ರಮಾಣ ಪತ್ರ (ಮೂಲ ಪ್ರತಿ ಎಸ್‌.ಸಿ & ಎಸ್‌.ಟಿ ಯಾಗಿದ್ಧಿಲ್ಲಿ. 

4) ಮೀನುಗಾರಿಕಾ ವೃತ್ತಿಯಲ್ಲಿರುವ ಬಗ್ಗೆ ಮೀನುಗಾರಿಕಾ ಸಹಕಾರ ಸಂಘದಿಂದ ಪಡೆದ ದೃಢೀಕರಣ ಪತ್ರ ಗ 
5) ಸ್ವಂತ ನಿವೇಶನದ ಆರ್‌.ಟಿ.ಸಿ (ಹಕ್ಕು ಪತ್ರ ಅಥವಾ ಒಪ್ಪಿಗೆ ಪ್ರಮಾಣ ಪತ್ರ. ,, ~ 
6) ಗ್ರಾಮ ಪಂಚಾಯತ್‌/ಪುರಸಭೆಯಿಂದ ಗಂಡ ಮತ್ತು ಜೆಂಜತಿ ಇಬ್ಬರು ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ 


ಸಾಲ/ಸಹಾಯಧನ ಪಡೆದಿರುವುದಿಲ್ಲ ಹಾಗೂ ಇಬ್ಬರು ವಸತಿ ರಹಿತರಾಗಿರುತ್ತಾರೆಂದು ಪಡೆದ ದೃಢೀಕರಣ ಪತ್ರ, 


; ಈ ಘಟಕದ ಜರತ್ತು ಮತ್ತು ನಿಬಂಧನೆಗಳನ್ನು ಪಾಲಿಸುವ ಬಗ್ಗೆ ರೂ: ಮುಖದೆಟೆಯ ಭಾಸಾ ಕಾಗದದ ಮೇಲೆ 


ನೀಡಲಾದ ಕರಾರು ಪತ್ರ 
§ 


[ue] 


ಪರಸಭೆ/ಗ್ರಾಮ ಪಂಚಾಯಶ್‌ ನಿಂದ ಪಡೆದ ಕಟ್ಟಡ ರಚನೆ ಪರವಾನಿಗೆ. 
9) ಬ್ಯಾಂಕ್‌ ಪಾಸ್‌ ಹುಸ್ತಕ 

10) ಕಂದಾಯ ಪಾವತಿ ರನೀದಿ 

'H) ಜಂಟ ಭಾವಚಿತ್ರ 

12) ಚೆಕ್‌ ಬಂಧಿ ಅಥವಾ ಎಫ್‌.ಎಮ್‌.ಬಿ ನಕ್ಷೆ 


ಗ್ರಾಮ ಪಂಚಾಯತ್‌ ನಿಂದ ದೃಢೀಕರಣ ಪತ್ರ 


ಕುಂದಾಪುರ ತಾಲೂಕಿನ್ನೆ. ........... ಗ್ರಾಮ ಪಂಚಾಯತ್‌ ನ ನಿವಾಸಿಗಳಾದ 
ಶ್ರೀ/ಶ್ರೀಮತಿ ಕೋಂ/ಬಿನ್‌ ........ ಮ A NN 
ues 1:10-ಮೆತ್ತು ಶ್ರೀ/ಶ್ರೀಮತಿ ಕೋಂ/ಬಿನ್‌ 
NS oes ರವರಿಗೆ ಈ ಗ್ರಾಮ ಪಂಚಾಯತ್‌ನಿಂದ ಯಾವುದೇ ವಸತಿ/ಆಶ್ರಯ 


ಯೋಜನೆಯಡಿ ಸಾಲ ಯಾ ಸಹಾಯಧನ ನೀಡಿರುವುದಿಲ್ಲ. 
ಸದ್ರಿಯವರು ವಸತಿ ರಹಿತರಾಗಿರುತ್ತಾರೆ ಎಂದು ಈ ಮೂಲಕ ದೃಢೀಕರಿಸಿದೆ. 


ದಿನಾಂಕ:- _ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿ 


ಮೀನುಗಾರಿಕೆ ಇಲಾಖೆಯಿಂದ ವಸತಿ ಕಲ್ಪಿಸುವ ಬಗ್ಗೆ ಅಭ್ದಥೀಯ ದೃಢೀಕರಣ ಪತ್ರ 


ಬ 


ಅರ್ಜಿದಾರರಾದ ನಾನು ಶ್ರೀ/ಶ್ರೀಮತಿ 
ಮತ್ತು ನನ್ನ ಗಂಡ/ಹೆಂಡತಿಯಾದ ಶ್ರೀ/ಶ್ರೀಮತಿ: 
ಗಳಾದ ನಾವು ದೃಢೀಕರಿಸುವುದೇನೆಂದರೆ, 


1) ನಮಗೆ ಸ್ವಂತ ವಸತಿ ಇರುವುದಿಲ್ಲವೆಂದು ಹಾಗೂ ಸರ್ಕಾರದ ಯಾವುದೇ ಯೋಜನೆಯಲ್ಲಿ ವಸತಿಗೆ ಸಹಾಯಧನ 
1ಸೌಕರ್ಯ ಪಡೆದಿರುವುದಿಲ್ಲವೆಂದು ಪ್ರಮಾಣೀಕರಿಸುತ್ತೇನೆ. | | 

2) ಅರ್ಜಿಯಲ್ಲಿ ನೀಡಿರುವ ಮಾಹಿತಿ/ದಾಖಲೆಗಳು ಎಲ್ಲಾ ನಿಜವೆಂದು ದೃಢೀಕರಿಸುತ್ತೇನೆ. ಒಂದು ವೇಳೆ ಇವು ತಮ್ದಾಗಿದ್ದ್ಲಿ 
ನಮಗೆ ನೀಡಿದ ವಸತಿ ಸೌಲಭ್ಯವನ್ನು ನಿವೇಶನ ಸಹಿತ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನಮ್ಮ ಒಪ್ಪಿಗೆ 
ಇರುತ್ತದೆ. 


ದಿನಾಂಕ- : ಅಭ್ಯರ್ಥಿಯ ಸಹಿ 


ಅಭ್ಯರ್ಥಿಯ ಗಂಡ/ಹೆಂಡತಿ ಸಹಿ 


pe ಹ ಸ 

ಗ್ರಾಮ ಪಂಚಾಯತ್‌ ನಿಂದ ದೃಢೀಕರಣ ಪತ್ರ 
ಕುಂದಾಪುರ ತಾಲೂಕಿನ... ಗ್ರಾಮ ಪಂಚಾಯತ್‌ ನ ನಿವಾಸಿಗಳಾದ 
ಶ್ರೀ/ಶ್ರೀಮತಿ es ಕೋಂ/ಬಿನ್‌ 
nnn -..ಮತ್ತು ಶ್ರೀ/ಶ್ರೀಮತಿ .  ಕೋಂ/ಬಿನ್‌ 


ess ರವರಿಗೆ ಈ ಗ್ರಾಮ ಪಂಚಾಯತ್‌ನಿಂದ ಯಾವುದೇ ವಸತಿ/ಆಶ್ರಯ 
ಯೋಜನೆಯಡಿ ಸಾಲ ಯಾ ಸಹಾಯಧನ ನೀಡಿರುವುದಿಲ್ಲ. 
ಸದ್ರಿಯವರು ವಸತಿ ರಹಿತರಾಗಿರುತ್ತಾರೆ ಎಂದು ಈ ಮೂಲಕ ದೃಢೀಕರಿಸಿದೆ. 


ದಿನಾಂಕ:- - ಪಂಚಾಯತ್‌ ಅಭಿವೃದ್ದಿ ಅಧಿಕಾರಿ 


ಅರ್ಜಿಯೊಂದಿಗೆ ಸಲ್ಲಸಬೇಕಾದ. ದಾಖಲೆಗಳು: 


1) ಪಡಿತರ ಚೀಟಿಯ ಪ್ರತಿ. 
2) ಆದಾಯ 'ಪ್ರಮಾಣ ಪತ್ತಮೂಲ ಪ್ರತಿ) 


3) ಚಾತಿ ಶಿ ಪ್ರಮಾಣ ಹ ಪತ್ರ (ಮೂಲ ಪ್ರತಿ ಎಪ್‌ ೩ ೩' ಎಸ್‌ ಟಿ ಯಾಗಿದ್ದಿಲ್ಲ]. 


4) ಮೀನುಗಾರಿಕಾ ವೃತ್ತಿಯಲ್ಲಿರುವ ಬಗ್ಗೆ ಮಿ ಮೀನುಗಾರಿಕಾ ಸಹಕಾರ ಸಂಘದಿಂದ ಪಡೆದ ವೃಢೀಕರಣ ಪತ್ರೆ 


5) ಸ್ಥಂತೆ ನಿವೇಶನದ ಆರ್‌.ಟಿ.ಸಿ (ಹಕ್ಕು ಪತ್ರ ಅ ಅಥವಾ ಒಪಿಗೆ ಪ್ರಮಾಣ ಸತು. 
6 ಗಾದು ಪಂಚಾಯತ್‌ (ಪುರಸಭೆಯಿಂದ ಗಂಡ ದುತ್ತು ಹೆಂಡತಿ ಿ ಮನೆ 


ಮೇಲೆ ನೀಡಲಾದ ಪ್ರಮಾಣ ಪತ್ರ. 


8) ಪರಸಭೆ/ಗ್ರಾಮ ಪಂಚಾಯತ್‌ ನಿಂದ ಪಡೆದ ಕಟ್ಟಡ ರಚನೆ ಪರವಾನಿಗೆ. 
9) ಬ್ಯಾಂಕ್‌ ಪಾಸ್‌ ಪುಸ್ತಕ 
10) ಕಂದಾಯ ಪಾವತಿ ರದಿ 

11) ಜಂಟಿ ಭಾವಚತ್ರ 

" 1) ಚೆಕ್‌ ಬಂಧಿ 


ಗ 


ಔಟ್‌ ಬೋರ್ಡ್‌ ಇಂಜಿನ್‌ ಸಹಾಯಧನ ಪಡೆಯಲು ಅರ್ಜಿ (ದ್ವಿಪ್ರತಿಯಲ್ಲಿ): 
ಇನ 


ರ po ವ್ಯ 
ಆ) ಇಂಬೆವ್‌ ಕಂಪೆನಿ ಹೆಸರು: 


l ಇ) ಅಂಜೆನ್‌ ಒಟ್ಟು ಕ್ರಯ: 


| £) 
| (ಇನ್‌ ವಾಯ್ಕ್‌ ನಂಬ್ರ 

f | ನಮೂದಿಸುವುದು ವ 

[| 


ಲಗತ್ತಿಸುವುದು) 


re [ಣನ LEE CRS Fi 
ry 7 "ಸಾರಕ 'ಬಿವರ:” ಕ 
|  1ಅ)ಸಾಲ ನೀಡಿದ ಬ್ಯಾಂಕಿನ ಹೆಸರು : 
| [e) ಪಡೆದುಕೊಂಡ ಸಾಲದ ಮೊತ್ತ : 
| 1s) ಸಹಾಯಧನವನ್ನು ಪಡೆಯಲು ಬ್ಯಾಂಕಿಗೆ. 
ಅರೆ ನೀಡಲಾಗಿದೆಯೇ? ; | | ರ 4 


8 ಪಕ ನಷರ:' 

| ಅ) ಇದರ ಮೊಡಲು ಬೇರೆ ಯಾಂತ್ರೀಕೃತ | 
| 1ಗಿಲ್ಲೆಟ್‌ ಟ್ರಾಲರ್‌ ಅಥಮಾ ಪರ್ಸ್ಷೀನ್‌ ದೋಣಿ } 
| ಹೊಂದಿರುವ ಡೇ : . j 4 \ 
ಆ) ಹೊಂದಿದ್ದಲ್ಲಿ ವಿವರ ನೀಡುವುದು : 
| 3 ಗ ಮೊದಲಿನ 
ಇಂಜಿನ್‌” 'ಮೇಲೆ ಸಹಾಯಧನ ಪಡೆದಿರುವರೇ? 
[ಪಡೆದಿದ್ದಲ್ಲಿ ವಿವರ ನೀಡುವುದು: 
[0 | ಅರ್ಜಿದಾರರ ಪಟಂಬದೆ ಹೆಸರ 


[ಗಂಡ/ಮಗ/ಮಗಳು) ಯಾರಾದರು 5 ನ 
| ಸಹಾಯಧನ ಪಡೆದಿರುವರೇ? ಹಾಗಿದ್ದಲ್ಲಿ ವಿವರ 
"ನೀಡುವುದು. : 


ಸ ಸ ಯ 
11 ಅರ್ಜಿದಾರರು ಸದಸ್ಯತ್ವ ಹೊಂದಿದ ಮೀನುಗಾರಿಕೆ : ‘ 


| 
ದೃಢೀಕರಣ 
ಅರ್ಜಿದಾರನಾದ ನಾನು ಶ್ರೀ pp 
ಸದರಿ ಅರ್ಜಿಯಲ್ಲಿ ಬರಕೊಟ್ಟ ಮಾಹಿತಿಗಳು ಸಂಪೂರ್ಣ ಸತ್ಯ' ಎಂಬುದಾಗಿ ಈ ಮೂಲಕ ದೃಢೀರಿಸುತ್ತೇನೆ. 
ದಿನಾಂಕ: _ 
ಸಳ : | ಅರ್ಜಿದಾರರ ಸಹಿ 
ps 


ಸಹಕಾರಿ ಸಂಘದ ಅಧಿಕಾರಿಯ ಶಿಫಾರಸ್ತು 
ಅರ್ಜಿದಾರರಾದ ಶ್ರೀ i "ವರು 
ಉದ್ದದ ದೋಣಿಯನ್ನ ಹೊಂದಿದ್ದು ' 'ದೋಣಿಗೆ' ಔಟ್‌ 
ಬೋರ್ಡ್‌ ಇಂಜಿನನ್ನು ಅಳವಡಿಸಿ ಈ ದೋಣಿಯನ್ನು ಮೀನುಗರಿಕೆಗೆ ಸಲುವಾಗಿ ಉಪಯೋಗಿಸುತ್ತಿಬ್ದಾರೆಂದು ಈ 
ಮೂಲಕ ದೃಡೀಕರಿಸುತ್ತೇನೆ., 


ದಿನಾಂಕ : / 
ಸ್ಥಳ : ಸಹಿ/- 


್ಥ ಸ್ಥಳೀಯ ಮೀನುಗಾರಿಕೆ ಅಧಿಕಾರಿಗಳ ಶಿಫಾರಸ್ತು ಮನ್‌ ಗ 
ಅರ್ಜಿಜಾರರು ಮೇಲೆ ಬರೆದುಕೊಟ್ಟ ಮಾಹಿತಿ ಸತ್ಯವಾಗಿದ್ದು ಅರ್ಜಿದಾರರು' ಡೋಣಿಗೆ, ಇಂಜಿನನ್ನು 


ಅಳವಡಿಸಿ ಮೀನುಗಾರಿಕೆ ಮಾಡುತ್ತಿದ್ದು ಹಾಗೂ ಅರ್ಜಿದಾರರಿಗೆ ಈ ಹಿಂದೆ ಈ ಯೋಜನೆಯಡಿ SUG 


[4 
ಮಂಜೂರು ಮಾಡಿಲ್ಲದೆಂದು ಈ ಮೂಲಕ ದೃಢೀಕರಿಸುತ್ತೇನೆ. 


ದಿನಾಂಕ : 
ಸಳ ಸಹಿ i 
[2 N 
ಮೇಲಾಧಿಕಾರಿಗಳ ಶಿಫಾರಸ್ಸು X 
ದಿನಾಂಕ ರಂದು ದೋಣಿ ಮತ್ತು ಇಂಜಿನನ್ನು ಪರಿಶೀಲಿಸಲಾಗಿದೆ, ಮೇಲಿನ ಅರ್ಜಿದಾರರಿಗೆ 
ಇಂಜಿನ್‌ ಮೇಲಿನ ಸಹಾಯಧನ ರೂ (ರೊಪಾಮಿ 


ಮಾತ್ರ) ಮಂಜೂರು ಮಾಡಬಹುದು ಎಂದು ಶಿಫಾರಸ್ತು ಮಾಡಲಾಗಿದೆ. ' " : 


ದಿನಾಂಕ : 
ಸ್ಥಳ 3 ಸಹಿ/- 


ಕರ್ನಾಟಕಸರ್ಕಾರ 
(ಮೀನುಗಾರಿಕೆ ಇಲಾಖ) 
ಸೀಗಡಿ ಮತ್ತು ಹಿನ್ನೀರು ಮೀನು ಕೃಷಿಗೆ ಪ್ರೋತ್ಲಾಹ ಯೋಜನೆ ಸಹಾಯಧನಕ್ಕೆ ಅರ್ಜಿ 
ನಮೂನೆ-1 
| ಅರ್ಜಿದಾರರ ಹೆಸರು ಮತ್ತು ಆಧಾರ ಸಂಖ್ಯೆ 


2 ಪೂರ್ಣವಿಳಾಸ ಮ್‌ 


3 ಜಾತಿ (ಎಸ್‌.ಸಿ./ಎಸ್‌.ಟಿ./ಸಾಮಾನ್ಯ) 


4 | ಕೆರೆಯ ಹೆಸರು ಮತ್ತು ತಾಲ್ಲೂಕು/ ಕೊಳದ 
| CLat-Long 


5 | ವಿಲೇವಾರಿ ವಿಧಾನ 


6 | ಜಲವೀಸ್ಥೀರ್ಣ (ಹೆ.ಗಳಲ್ಲಿ) 


7 ಅಚ್ಚುಕಟ್ಟು (ಹೆ.ಗಳಲ್ಲಿ) 


8 | ಉಪಯುಕ್ಷತಾ ಜಲವಿಸ್ಟೀರ್ಣ (ಹೆ.ಗಳಲ್ಲಿ) 

9 ಗುತ್ತಿಗೆ ಅವಧಿ (ನವೀಕರಣ ಮತ್ತು ಆದೇಶ ಪ್ರತಿ 
ಲಗತ್ತಿಸುವುದು) 

10 | ಅ, ಪ್ರಸಕ್ತ ಸಾಲಿನ ಗುತ್ತಿಗೆ ಮೊತ್ತ ಪಾವತಿಸಿರುವ ವಿವರ ಮೊತ್ತ 


ಆ. ಖರೀದಿಸುವ ಸೀಗಡಿ ಮರಿಗಳನ್ನು/ಬಲಿತ ಹಿನ್ನೀರು ಜಿ.೮ರ್‌.ಸಂಖ್ಯೆ 
ಮೀನುಮರಿಗಳ ಸಂಖ್ಯೆ ಮತ್ತು ಮೊತ್ತ p ದಿನಾಂಕ: 

ಇ. ಖರೀದಿಸುವ ಸೀಗಡಿ /ಮೀನು ಆಹಾರ ಪ್ರಮಾಣ | 
ಮತ್ತು ಮೊತ್ತ 


1 |ಒಟ್ಟು 


ಫಲಾನುಭವಿಯ ಸಹಿ 


ಶಿಫಾರಸು ಪತ 


ಶ್ರೀ/ಶ್ರೀಮತಿ ಎ ರವರ ಅರ್ಜಿಯನ್ನು ಎಲ್ಲಾ ದಾಖಲಾತಿಗಳೊಂದಿಗೆ 
ದಿನಾಂಕ:--- ರಂದು ಸ್ಕೀಕರಿಸಿದ್ದು, .ಕೆರೆಯ ಅರೇ ತೀವ್ರ ಮೀನು ಕೃಷಿಗೆ ಯೋಗ್ಯವಾಗಿದ್ದು 


ಕೈಗೊಳ್ಳಲು ಶಿಫಾರಸ್ಸು ಮಾಡಲಾಗಿದೆ. 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 


